ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 575(625) 

ಸದಸ್ಯರ ಹೆಸರು :  ಶ್ರೀಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ : 17-12-2021 

ಉತ್ತರಿಸುವ ಸಚಿವರು :  ಕೃಷಿಸಚಿವರು 


ಕೃಷಿ ಇಲಾಖೆಯಲ್ಲಿ ಮಂಜೂರಾದ ಒಟ್ಟು 
ಹುದ್ದೆಗಳೆಷ್ಟು:( ಹುದ್ದೆವಾರು ವಿವರ 
ನೀಡುವುದು) 
ಇದರಲ್ಲಿ ಭರ್ತಿಯಾದ ಹುದ್ದೆಗಳೆಷ್ಟು: 
ಖಾಲಿ ಹುದ್ದೆಗಳೆಷ್ಟು: ಈ ಹುದ್ದೆಗಳು 
ಯಾವಾಗಿನಿಂದ ಖಾಲಿ ಇವೆ ವಿವರ 
ನೀಡುವುದು) 
ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು 
ಕೈಗೊಂಡ ಕ್ರಮಗಳೇನು? (ಮಾಹಿತಿ 
ನೀಡುವುದು) 


ಕೃಷಿ ಇಲಾಖೆಯಲ್ಲಿ ಮಂಜೂರಾದ ಒಟ್ಟು ಹುದ್ದೆಗಳ ಸಂಖ್ಯೆ- 
9017. 
ಹುದ್ದೆವಾರು ವಿವರ ಅನುಬಂಧದಲ್ಲಿ ಒದಗಿಸಿದೆ. 


ಕೃಷಿ ಇಲಾಖೆಯಲ್ಲಿ ಭರ್ತಿಯಾದ ಹುದ್ದೆಗಳ ಸಂಖ್ಯೆ - 4041 

ಖಾಲಿ ಇರುವ ಹುದ್ದೆಗಳ ಸಂಖ್ಯೆ-4976 ಅಧಿಕಾರಿ/ ನೌಕರರು 
ಮುಂಬಡ್ತಿ /ಸ್ವಯಂ ನಿವೃತ್ತಿ/ವಯೋ ನಿವೃತ್ತಿ] ರಾಜೀನಾಮೆ 
1ನಿಧನದಿಂದ ಹುದ್ದೆಗಳು ಆಗಿಂದಾಗ್ಗೆ ಖಾಲಿಯಿರುತ್ತವೆ. 

2018-19ನೇ ಸಾಲಿನಲ್ಲಿ ಗ್ರೂಪ್‌-ಎ ಸಹಾಯಕ ಕೃಷಿ 
ನಿರ್ದೇಶಕರ ಹುದ್ದೆ ಹಾಗೂ ಗ್ರೂಪ್‌-ಬಿ ಕೃಷಿ ಅಧಿಕಾರಿ ಮತ್ತು 
ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಯ ವೃಂದದಲ್ಲಿ ಖಾಲಿ ಇರುವ 


ಹುದ್ದೆಗಳನ್ನು ಈ ಕೆಳಕಂಡಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 
ಮುಖಾಂತರ ಅಧಿಕಾರಿಗಳನ್ನು ನಿಯಮಾನುಸಾರ ನೇಮಕ 


ಮಾಡಿಕೊಳ್ಳಲಾಗಿದೆ. 
Ue 
ಮುಂದುವರೆದು, ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಯ ವೃಂದ 


ಸಹಾಯಕ ಕೃಷಿ ಅಧಿಕಾರಿ 
ಬಲ 2099ಕ್ಕೆ 481 ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಉಳಿದ 


1618 ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಅನುಮತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹಾಗೂ 
ಗ್ರೂಪ್‌-ಸಿ ವೃಂದದ ಹುದ್ದೆಗಳನ್ನು ಭರ್ತಿಮಾಡಲು ಕರ್ನಾಟಕ 
ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


AGRI-AGS/227/2021 


ಬಿ.ಸಿ 
ಕೃಷಿ ಸಚಿವರು 


KAR "ಅನುಬಂಧ 

y ವಿಪ ಪ್ರ ಸ೦.575(625) et 
ದಿನಾಂಕ:01.12.2021 ರಂದು ಇರುವ NE 
ನ ಹುದ್ದೆಯ ಹೆ ಹೆಸ 


ಜಂಟಿ ನ ನಿರ್ದೇಶಕರು(ಆಡಳ ತ್ರ 


ಆಪರ ಕೃಷಿ ನಿರ್ದೇಶಕರು 


ರ್ಯಪಾಲ ಲಕ ಅಭಿಯಂತರರು ' Kay 


ಅಧಿಕಾರಿ 1801 
 ಅಧಿಕಾರಿ(ಕೈ ಮ) 14] 
I 
ಖ್ಯ ಕಲಾವಿದ ಮತ್ತು ಶ್ರವಣ ವೀಕ್ಷಣಾ 
ರು 


“4 
2099 


3 
ಸಥಾಯಕ ಕೃಷಿ ಆಧಿಕಾಲ(ರೈ.ಮ) 
ಸಹಾಯಕ ಅಭಿಯಂತರರು(ಸವಿಆ 2 | 0 2 
ಒಟ್ಟು ಗ್ರೂಪ್‌-ಬ] 4992 | 1787 2305 


fe 


ಧ್ಯ. 
Adriniotrative Assistant 


ture 
te of Agric 
ks od fsb es 


ನಾಂಕ:01.12,2021 ರಂದು ಇರುವಂತೆ 


ಹು ಮ ಹೆಸರು Tu , ಮಂಜೂರು | ರ್ರ "1 ಹಾರ 
ಗ್ರೂಪ್‌ -ಸಿ "4 


ಅಧೀಕ್ಷಕರು 
y ಗ್ರಂಥಪಾಲ ಸರು 


K ಸಹಾಯಕ ಸಾಂಖ್ಯಿಕ « ಅಧಿಕಾರಿ K iy ty) 


ಸಕ್ಷೆಗಾರರು ' 39 
ಮೆಕಾನಿಕಲ್‌ ಹೋರ್‌ಮೆನ್‌ ಸ್‌ 
ಸಾಂಖ್ಯಿಕ ನಿರೀಕ್ಷಕರು 2 


|ಜರಳಚ್ಚುಗಾರರು 
ಹಿರಿಯ ವಾಹನ ಚಾಲಕರು" 
ಪಾಹನ ಜ ಚಾಲಕರು 


48 ಪ್ರಯೋಗಶಾಲಾ ಪರಿಚಾರಕರು 141 
ನ ಈ df 


